KA/ BG-GPO/2515WPP-47/2009-2011 





ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಬೆಂಗಳೂರು, ಗುರುವಾರ, ಮಾರ್ಚ್‌ ೩೧, ೨೦೧೧ (ಚೈತ್ರ ೧೦ ಶಕ ವರ್ಷ ೧೯೩೩) 


ಸಂಚಿಕೆ ೧೩ 





ಸಂಪುಟ ೧೪೬ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, 
ಹರಿಹರ (ದಾವಣಗೆರೆ ಜಿಲ್ಲೆ) 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 16(2) ಅಡಿ (ಕಲಂ.17(4)ರಲ್ಲಿ ಓದಲಾದಂತೆ) 
(ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ ಭೂಸ್ವಾಧೀನ) 
ಅಧಿಸೂಚನೆ 
ನಂ.ಕಂ/ವಿಭೂಸ್ವಾ/ಕೊಹರೈಲ್ವೆ/ಸಿಆರ್‌/18/2002-03 (ಭಾಗ-3), ದಿನಾಂಕ:31.12.2010 
ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣ 
ಅಧಿನಿಯಮದ (1894ನೇ ಕೇಂದ್ರ ಅಧಿನಿಯಮ 1ರ ಪ್ರಕರಣ 16(2)ರ ಮೇರೆಗೆ) ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು 
ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ, ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ 
ಕಾಯಿದೆ ಕಲಂ.16(2)ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆಯ ಮೂಲಕ 
ಪ್ರಕಟಿಸಲಾಗಿದೆ ಹಾಗೂ ನೈಖತ್ಯ ರೈಲ್ವೆ ಇಲಾಖೆಯ ಪರವಾಗಿ ಭೂಸ್ವಾಧೀನಪಡಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ಕುರುಬರಹಳ್ಳಿ 
ಕ್ರ ಕಲಂ.6(1)ರ (ಆಕಾರ ಬಂದ ಯಾವ ದಿಕ್ಕಿಗೆ ಭೂಸ್ವಾಧೀನದ ಒಟ್ಟು ಆಕಾರ ಜಮೀನು ಭೂಸ್ಥಾಧೀನಕ್ಕೊಳಪಟ್ಟ ಆರ್‌.ಟಿ.ಸಿ. 
ಸಂ. | ಪ್ರಕಾರ ಸರ್ವೆ | ಪ್ರಕಾರ ಭೂಸ್ವಾಧೀನ | ವಿಸ್ತೀರ್ಣ | ವಿಸ್ತೀರ್ಣ | ರೂ.ಪೈ. | ಸ್ವಾಧೀನಕ್ಕೆ ಖಾತೆದಾರರ ಹೆಸರು | ಪ್ರಕಾರ ಸರ್ವೆ 
ನಂಬರು ತರಹೆ ವಾಗಿದೆ ಎ-ಗುಂ. ಎ-ಗುಂ. ಪಡೆದ ದಿನಾಂಕ ನಂಬರ್‌ 
1 2 3 4 5ಎ 5ಬಿ 6 7 8 9 
1 45 ಪೈಕಿ ಖುಷ್ಕಿ ಪೂರ್ವ 0-03 0-10 0-46 | 11.08.2009 | ಹೆಚ್‌.ಸಿ. ಜಗದೀಶ | 45/82 
ಪಶ್ಚಿಮ 0-07 ಕುಮಾರ್‌ ಬಿನ್‌ 
ಚನ್ನಬಸಪ್ಪ 
2. 46 ಪೈಕಿ ಖುಷ್ಕಿ ಪೂರ್ವ 0-02 0-06 0-26 | 11.08.2009 ಕೊಟ್ರಬಸಮ್ಮ ಬಿನ್‌ | 46/1 
ಪಶ್ಚಿಮ 0-04 ಬಸಪ್ಪ 






































(೨೫೭) 



























































೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 
ಕ್ರ ಕಲಂ.6(1)ರ (ಆಕಾರ ಬಂದ/ಯಾವ ದಿಕ್ಕಿಗೆ ಭೂಸ್ವಾಧೀನದ ಒಟ್ಟು ಆಕಾರ ಜಮೀನು ಭೂಸ್ವಾಧೀನಕ್ಕೊಳಪಟ್ಟ ಆರ್‌.ಟಿ.ಸಿ. 
ಸಂ. | ಪ್ರಕಾರ ಸರ್ವೆ | ಪ್ರಕಾರ ಭೂಸ್ವಾಧೀನ | ವಿಸ್ತೀರ್ಣ | ವಿಸ್ತೀರ್ಣ | ರೂ.ಪೈ. | ಸ್ವಾಧೀನಕ್ಕೆ ಖಾತೆದಾರರ ಹೆಸರು | ಪ್ರಕಾರ ಸರ್ವೆ 

ನಂಬರು ತರಹೆ ವಾಗಿದೆ ಎ-ಗುಂ. ಎ-ಗುಂ. ಪಡೆದ ದಿನಾಂಕ ನಂಬರ್‌ 
1 2 3 4 5ಎ 5ಬಿ 6 7 8 9 
3. 47/1 ಪೈಕಿ ಖುಷ್ಕಿ ಪೂರ್ವ 0-03 0-10 0-46 11.08.2009 ಬತ್ತಿ ಭರ್ಮಪ್ಪ, ಶಿವಪ್ಪ 47/18-26 
ಪಶ್ಚಿಮ 0-07 
4. 48/2 ಖುಷ್ಕಿ ಪೂರ್ವ 0-03 0-10 0-50 11.08.2009 ಶಂಭುಲಿಂಗಪ್ಪ 48/3 
ಪಶ್ಚಿಮ 0-07 ಬಿನ್‌ ವೆಂಕಪ್ಪ 
5. 48/0 ಪೈಕಿ ಖುಷ್ಕಿ ಪೂರ್ವ 0-04 0-15 0-75 11.08.2009 ಸಿದ್ದಮ್ಮ ಕೋಂ | 48/6ಪಿ-ಪಿ2 
ಪಶ್ಚಿಮ 0-11 ಹನುಮಂತಪ್ಪ 
6. 1/3 ಪೈಕಿ ಖುಷ್ಕಿ ಪೂರ್ವ 0-11 0-23 1-15 11.08.2009 ಶಿವಪ್ಪ ಬಿನ್‌ ನಾಗಪ್ಪ 1/3 
ಪಶ್ಚಿಮ 0-12 
7. 2 ಪೈಕಿ ಖುಷ್ಕಿ ಪೂರ್ವ 0-07 0-14 0-73 11.08.2009 ಸಂಗಪ್ಪ ಬಿನ್‌ ತಿಪ್ಪಣ್ಣ 2/81 
ಪಶ್ಚಿಮ 0-07 
8. 4/1 ಪೈಕಿ ಖುಷ್ಕಿ ಪೂರ್ವ 0-07 0-14 1/2 | 0-72 11.08.2009 ರಾಮಪ್ಪ ಬಿನ್‌ | 4/ಪಿ2 
ಪಶ್ಚಿಮ 0-07 1/2 ಅಡಿವೆಪ್ಪ 
ಹಲಸಬಾಳು 
ಪೂರ್ವ 0-07 0-14 1/2 | 0-72 11.08.2009 ನಿಂಗಪ್ಪ ಬಿನ್‌ ಅಡಿವೆಪ್ಪ 4/183 
ಪಶ್ಚಿಮ 0-07 1/2 ಹಲಸಬಾಳು 
9. 4/2 ಪೈಕಿ ಖುಷ್ಕಿ ಪೂರ್ವ 0-06 0-12 0-60 11.08.2009 | ಗೌಡ್ರ ಭೀಮಪ್ಪ, ಗೌಡ್ರ | 4/2೩1 
ಪಶ್ಚಿಮ 0-06 ರಾಮಪ್ಪ ಬಿನ್‌ ಸಣ್ಣ 
ಹನುಮಪ್ಪ 
ಪೂರ್ವ 0-06 0-12 0-60 11.08.2009 | ಗೌಡ್ರ ಶಿವಪ್ಪ ಬಿನ್‌ | 4/2೩3 
ಪಶ್ಚಿಮ 0-06 ಗೌಡ್ರ ರಾಮಪ್ಪ 
10. | 4/3 ಪೈಕಿ ಖುಷ್ಕಿ ಪೂರ್ವ 0-09 0-18 0-89 11.08.2009 / ಬಿ. ಲಿಂಗೇಶ ಬಿನ್‌ | 4/೩1 
ಪಶ್ಚಿಮ 0-09 ರಾಮಪ್ಪ 
I. | 5/4 ಖುಷ್ಕಿ ಪೂರ್ವ 0-10 1/2 | 1-17 1-82 11.08.2009 | ಕೆ. ಚಿದಂಬರ ಮೂರ್ತಿ | 5/6 
(ಫೋಡಿ ಪಶ್ಚಿಮ 0-10 1/2 ತಂದೆ ಕೃಷ್ಣಮೂರ್ತಿ, | 5/7 
ಆಗಿದೆ) ಸಾ:ಕಕ್ವರಗೋಳ್ಪ 
ಪೂರ್ವ 0-18 1/2 11.08.2009 | ಆರ್‌. ದೇವೀರಪ್ಪ ಬಿನ್‌ | 5/9 
ಪಶ್ಚಿಮ 0-17 1/2 ರಂಗಪ್ಪ, 5/8 
ಸಾ:ಕಕ್ಕರಗೋಳ್ಪ 
12. |5/ ಖುಷ್ಕಿ ಪೂರ್ವ 0-05 0-09 0-42 11.08.2009 ರೇವಣಸಿದ್ದಪ್ಪ ಬಿನ್‌ | 5/ 
ಪಶ್ಚಿಮ 0-04 ಶಿವಪ್ಪ 
13. |5/2 ಪೈಕಿ ಖುಷ್ಕಿ ಪೂರ್ವ 0-07 0-12 0-57 11.08.2009 ಮಹೇಶ್ವರಪ್ಪ ಬಿನ್‌ | 5/2೩4 
ಪಶ್ಚಿಮ 0-05 ಭೀಮಪ್ಪ 
ಪೂರ್ವ 0-05 0-11 0-53 11.08.2009 | ಕೆ.ಹೆಚ್‌. ಮಹದೇವಪ್ಪ 5/2೩3 
ಪಶ್ಚಿಮ 0-06 ಬಿನ್‌ ಶಿವಮೂರ್ತಪ್ಪ 
ಪೂರ್ವ 0-05 0-11 0-53 11.08.2009 | ಕೆ.ಹೆಚ್‌. ಮಹೇಶ್ವರಪ್ಪ 5/2ಪಿ2 
ಪಶ್ಚಿಮ 0-06 ಬಿನ್‌ ನಂಜಪ್ಪ 
14. | 5/3 ಪೈಕಿ ಖುಷ್ಕಿ ಪೂರ್ವ 0-08 0-14 0-66 11.08.2009 ಶಂಕರಪ್ಪ ಬಿನ್‌ | 5/03 
ಪಶ್ಚಿಮ |0-06 ಹೊಳಲು, ಮುರಿಗೆಪ್ಪ 


























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೨೫೯ 
ಕ್ರ ಕಲಂ.6(1)ರ (ಆಕಾರ ಬಂದ ಯಾವ ದಿಕ್ಕಿಗೆ ಭೂಸ್ವಾಧೀನದ ಒಟ್ಟು ಆಕಾರ ಜಮೀನು ಭೂಸ್ವಾಧೀನಕ್ಕೊಳಪಟ್ಟ ಆರ್‌.ಟಿ.ಸಿ. 
ಸಂ. | ಪ್ರಕಾರ ಸರ್ವೆ | ಪ್ರಕಾರ ಭೂಸ್ವಾಧೀನ | ವಿಸ್ತೀರ್ಣ | ವಿಸ್ತೀರ್ಣ | ರೂ.ಪೈ. | ಸ್ವಾಧೀನಕ್ಕೆ ಖಾತೆದಾರರ ಹೆಸರು | ಪ್ರಕಾರ ಸರ್ವೆ 

ನಂಬರು ತರಹೆ ವಾಗಿದೆ ಎ-ಗುಂ. ಎ-ಗುಂ. ಪಡೆದ ದಿನಾಂಕ ನಂಬರ್‌ 
1 2 3 4 5ಎ 5ಬಿ 6 7 8 9 
15. |10 ಪೈಕಿ ಖುಷ್ಕಿ ಪೂರ್ವ ದ 0-15 0-38 11.08.2009 ರೇವಣಸಿದ್ದಪ್ಪ ಬಿನ್‌ | 10/ಪಿ2 
ಪಶ್ಚಿಮ 0-15 ಶಿವಪ್ಪ 
16. | 11 ಪೈಕಿ ಖುಷ್ಕಿ ಪೂರ್ವ 0-09 1/2 | 0-09 1/2 | 0-41 11.08.2009 ರೇವಣಸಿದ್ದಪ್ಪ ಬಿನ್‌ | 11/3 
ಪಶ್ಚಿಮ — ಬಸಪ್ಪ 
ಪೂರ್ವ 0-04 1/2 | 0-04 1/2 | 0-19 11.08.2009 ಮಲ್ಲಿಕಾರ್ಜುನಪ್ಪ ಬಿನ್‌ | 1/4 
ಪಶ್ಚಿಮ — ಬಸಪ್ಪ 
17. 113/3 ಖುಷ್ಕಿ ಪೂರ್ವ ದ 0-06 0-28 11.08.2009 ಗಂಗಮ್ಮ ಕೋಂ (13/0 
ಪಶ್ಚಿಮ 0-06 ನಾರಪ್ಪ 
18. | 13/2 ಖುಷ್ಕಿ ಪೂರ್ವ — 0-04 0-19 11.08.2009 | ಬಿ.ಆರ್‌. ಗಂಗಾ | 13/2 
ಪಶ್ಚಿಮ 0-04 ಕೋಂ ಎನ್‌.ಸಿ. 
ರಾಜಶೇಖರ 
19. | 13/ ಪೈಕಿ ಖುಷ್ಕಿ ಪೂರ್ವ — 0-06 0-28 11.08.2009 | ಬಿ.ಆರ್‌. ಗಂಗಾ | 13/ 
ಪಶ್ಚಿಮ 0-06 ಕೋಂ ಎನ್‌.ಸಿ. 
ರಾಜಶೇಖರ 
ಪೂರ್ವ ದ 0-03 0-14 11.08.2009 ಪರಮೇಶ್ವರಪ್ಪ ಬಿನ್‌ 
ಪಶ್ಚಿಮ 0-03 ಬಸಪ್ಪ 
ಪೂರ್ವ — 0-03 0-14 11.08.2009 ಸುಮಂಗಳಮ್ಮ ಕೋಂ 
ಪಶಿಮ 0-03 ಹೊಳಲು ಶಿವಣ್ಣ 
ಪೂರ್ವ ದ 0-05 0-24 | 11.08.2009 ಶೇಖರಪ್ಪ ಬಿನ್‌ ಬಸಪ್ಪ 
ಪಶ್ಚಿಮ 0-05 
20. | 15 ಪೈಕಿ ಖುಷ್ಕಿ ಪೂರ್ವ 0-03 0-17 0-50 11.08.2009 ಶೇಖರಪ್ಪ ಬಿನ್‌ ಬಸಪ್ಪ 15 
ಪಶ್ಚಿಮ 0-14 
ಪೂರ್ವ 0-02 0-04 0-11 11.08.2009 ನೀಲಮ್ಮ ಕೋಂ 
ಪಶ್ಚಿಮ 0-02 ಚನ್ನಪ್ಪ, 
ಅನುಭವದಾರರು 
ಸುಮಂಗಳಮ್ಮ ಕೋಂ 
ಶಿವಣ್ಣ 
ಪೂರ್ವ 0-01 0-01 0-03 11.08.2009 ಪರಮೇಶ್ವರಪ್ಪ ಬಿನ್‌ 
ಪಶ್ಚಿಮ — ಬಸಪ್ಪ 
21. |16/ ಪೈಕಿ ಖುಷ್ಕಿ ಪೂರ್ವ 0-02 0-06 0-26 11.08.2009 ಪರಮೇಶ್ವರಪ್ಪ ಬಿನ್‌ | 16/ 
ಪಶ್ಚಿಮ 0-04 ಬಸಪ್ಪ 
ಪೂರ್ವ 0-07 0-07 0-30 1.08.2009 ಶೇಖರಪ್ಪ ಬಿನ್‌ ಬಸಪ್ಪ 
ಪಶ್ಚಿಮ — 
ಪೂರ್ವ — 0-03 0-13 11.08.2009 ಸುಮಂಗಳಮ್ಮ ಕೋಂ 
ಪಶ್ಚಿಮ 0-03 ಶಿವಪ್ಪ 
ಪೂರ್ವ — 0-04 0-17 11.08.2009 ನೀಲಮ್ಮ ಕೋಂ 
ಪಶ್ಚಿಮ 0-04 ರಾಮಪ್ಪ 
22. | 16/3 ಖುಷ್ಕಿ ಪೂರ್ವ — 0-12 0-51 11.08.2009 ಕೆ.ಹೆಚ್‌.ರೇವಣಸಿದ್ದಪ್ಪ 16/3 
ಪಶ್ಚಿಮ 0-12 ಬಿನ್‌ ಶಿವಪ್ಪ 








೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 

































































ಕ್ರ ಕಲಂ.6(1)ರ (ಆಕಾರ ಬಂದ/ಯಾವ ದಿಕ್ಕಿಗೆ ಭೂಸ್ವಾಧೀನದ ಒಟ್ಟು ಆಕಾರ ಜಮೀನು ಭೂಸ್ವಾಧೀನಕ್ಕೊಳಪಟ್ಟ ಆರ್‌.ಟಿ.ಸಿ. 
ಸಂ. | ಪ್ರಕಾರ ಸರ್ವೆ | ಪ್ರಕಾರ ಭೂಸ್ವಾಧೀನ | ವಿಸ್ತೀರ್ಣ | ವಿಸ್ತೀರ್ಣ | ರೂ.ಪೈ. | ಸ್ವಾಧೀನಕ್ಕೆ ಖಾತೆದಾರರ ಹೆಸರು | ಪ್ರಕಾರ ಸರ್ವೆ 
ನಂಬರು ತರಹೆ ವಾಗಿದೆ ಎ-ಗುಂ. ಎ-ಗುಂ. ಪಡೆದ ದಿನಾಂಕ ನಂಬರ್‌ 
1 2 3 4 5ಎ 5ಬಿ 6 7 8 9 
23. 117/2 ಖುಷ್ಕಿ ಪೂರ್ವ 0-08 0-08 0-37 11.08.2009 ವೆಂಕಟರೆಡ್ಡಿ ಬಿನ್‌ ಕೆ. | 17/2ಎ3 
ಪೈಕಿ ಪಶ್ಚಿಮ ದ ವೆಂಕಟರೆಡ್ಡಿ 
ಪೂರ್ವ 0-12 0-12 0-55 11.08.2009 (ಕೆ. ಪ್ರಕಾಶರೆಡ್ಡಿ ಬಿನ್‌ | 17/2ಎ2 
ಪಶ್ಚಿಮ ದ ಕೆ. ವೆಂಕಟರೆಡ್ಡಿ 
24. | 21/ ಪೈಕಿ ಖುಷ್ಕಿ ಪೂರ್ವ 0-05 0-09 0-27 11.08.2009 ಭಿತ್ತಿ ಶಿವಪ್ಪ ಬಿನ್‌ | 21/ಪಿಪಿ1 
ಪಶ್ಚಿಮ 0-04 ಸಣ್ತಹನ್ನಪ್ಪ 
ಪೂರ್ವ 0-04 0-08 0-24 | 11.08.2009 ಭಿತ್ತಿ ಭರಮಪ್ಪ 21/ಪಿಪಿ2 
ಪಶ್ಚಿಮ 0-04 ಸಣ್ಣ ಹನುಮಪ್ಪ 
25. | 20/ ಖುಷ್ಕಿ ಪೂರ್ವ 0-03 1/2 | 0-07 0-14 11.08.2009 ಶಿವಪ್ಪ ಬಿನ್‌ ಇಟಗಿ 20/ 
ಪಶ್ಚಿಮ 0-03 1/2 ಮಹೇಶ್ವರಪ್ಪ 
26. | 20/2 ಖುಷ್ಕಿ ಪೂರ್ವ 0-04 0-09 0-18 11.08.2009 | ಕೆ.ಜಿ. ಬಸವರಾಜಪ್ಪ 20/2 
ಪಶ್ಚಿಮ 0-05 ಬಿನ್‌ ಈಶ್ವರಪ್ಪ 
27. | 49 ಖುಷ್ಕಿ ಪೂರ್ವ — 0-06 0-12 11.08.2009 ಯಲ್ಲಮ್ಮ ಕೋಂ |49 
ಪಶ್ಚಿಮ 0-06 ಬೂದೆಪ್ಪ 
ಒಟ್ಟು 11-02 11-02 18-50 
ಟಿ. ಮಲ್ಲಪ್ಪ 
ಪಿ.ಆರ್‌.3 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ 
ನಿರ್ಮಾಣ ಯೋಜನೆ, ಹರಿಹರ, ದಾವಣಗೆರೆ ಜಿಲ್ಲೆ. 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 74 ಭೂಸ್ವಾತು 2010 ದಿನಾಂಕ:4ನೇ ಫೆಬ್ರವರಿ, 2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು 
ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 41ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಕೂ 
ಎಸ್‌ಆರ್‌/45/2009-10, ದಿನಾ೦ಕ:17.11.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33/991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894) (1) 
5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ 
ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು 
ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ 
ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ 
ಕಛೇರಿಯಲ್ಲಿ ಇಡಲಾಗಿದೆ. 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೨೬೧ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗಾಮ: ಚಿಕ್ಕಶೆಟ್ಟಿಕೆರೆ, ದೊಡ್ಡಶೆಟ್ಟಕೆರೆ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಟೆ. 
2 3 4 5 7 8 10 11 
1. ಗ್ರಾಮ: ಚಿಕ್ಕಶೆಟ್ಟಕೆರೆ 

ಲಕ್ಕ ಬಿನ್‌ ತಿಮ್ಮ ನರಸಿ೦ಹಯ್ಯ, 2/3 ಖುಷ್ಕಿ 7/ ರಸ್ತೆ 2/ 7/4 0-16 0-64 

ರಂಗಪ್ಪ ಬಿನ್‌ ರಂಗೇಗೌಡ ರಾಮಣ್ಣ, ಹುಚ್ಚಯ್ಯ, 

ಲಕ್ಷ್ಮಮ್ಮ ಬಿನ್‌ ನರಸಿಂಹಯ್ಯ ರಂಗಪ್ಪ 

ಕೆಂಚಣ್ಣ ಬಿನ್‌ ಮಬಲೆರಂಗಯ್ಯ ಲಕ್ಷ್ಮಮ್ಮ ಹನುಮಯ್ಯ 

ನಂಜುಂಡಯ್ಯ ಬಿನ್‌ ರಂಗಯ್ಯ 

ಹನುಮಯ್ಯ ಬಿನ್‌ ರಂಗಯ್ಯ 

ಮಲ್ಲ ಬಿನ್‌ ರಂಗಯ್ಯ 

ತಿಮ್ಮ ಬಿನ್‌ ವೆಂಕಟಯ್ಯ ಆರ್‌. ರಾಮಣ್ಣ, ನಂಜಯ್ಯ, 7/ ಖುಷ್ಕಿ ಹಳ್ಳಿ 2/ 7/ 7/ 0-05 0-05 

ಆರ್‌. ರಾಮಣ್ಣ ಬಿನ್‌ ರಂಗೇಗೌಡ ಆರ್‌. ಗಂಗಾಧರಯ್ಯ 

ಸಿ.ಎಸ್‌. ನಂಜುಂಡ ಬಿನ್‌ ಸಿದ್ದಪ್ಪ ಸಿ.ಎಸ್‌. ನಂಜುಂಡ 

ಆರ್‌. ಗ೦ಗಾಧರಯ್ಗ ಬಿನ್‌ ರಂಗಯ್ದ 

ನರಸಿ೦ಹಯ್ಗ ಬಿನ್‌ ಕಂಬಯ್ಯ ನರಸಿಂಹಯ್ದ 69 ಖುಷ್ತಿ ರಸ್ತೆ 70/1 69 69 0-08 0-29 

ಎಂ.ಎಸ್‌. ಶ್ರೀನಿವಾಸಯ್ಯ ಪುಟ್ಟಸ್ವಾಮಿ 70/ ಖುಷ್ಕಿ 69 70/2 70/ 70/ 0-02 0-20 

ಸಣ್ಣಪ್ಪ ಬಿನ್‌ ಹುಚ್ಚ ಸಣ್ಣಪ್ಪ 

ಗಿರಿಯ ಬಿನ್‌ ಮಲ್ಲಣ್ಣ ರಾಮಣ್ವ ಗೋವಿಂದಯ್ತ 70/2 ಖುಷ್ಟಿ 70/1 703ಎ 70/2 70/2 0-02 0-02 

ಮೂಡ್ಡಯ್ಯ ಮೂಡ್ಡಯ್ಯ 70/3ಬಿ ಖುಷ್ಕಿ 70/2 71/ 70/3ಬಿ 70/3ಬಿ 0-02 0-08 

ಎನ್‌. ಮಹಲಿಂಗಯ್ದ ಬಿನ್‌ ನರಸೇಗೌಡ ಮಹಾಲಿಂಗಯ, 

ಕೆಂಪಮ್ಮ ಕೋಂ ತಿಮ್ಮಯ್ಯ ಕೆಂಪಮ್ಮ ನಂಜನಾಯ್ಕ 71/ ಖುಷ್ಕಿ 70/3ಬಿ 82/2ಎl 71/1 71/ 0-05 0-20 

ಲಕ್ಷ್ಮಣ ಬಿನ್‌ ಲಕ್ಕನಾಯ್ಕ ಲಕ್ಷ್ಮಣ, ರಾಮಣ್ಣ, ಸ್ವಾಮಿ 

ರಾಮಣ್ಣ ಬಿನ್‌ ಲಕ್ಕನಾಯ್ಕ 

ಸ್ವಾಮಿ ಬಿನ್‌ ತಿಮ್ಮಯ್ಯ 

ನಂಜನಾಯ್ತ ಬಿನ್‌ ಲಕ್ತನಾಯ್ತ 


















































೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 
1 2 3 4 5 7 8 10 11 
8. ಗಂಗಮ್ಮ ಕೋಂ ತಿರುಮಲ ಗಂಗಮ್ಮ 78 ಮುಷ್ಟಿ 78 79/1 81/3ಎಫ್‌ 78 0-10 0-40 
9. | ಬ್ರೆರಪ ಬಿನ್‌ ರಂಗೇಗೌಡ ಬ್ರೈರಪ್ಪ 79/ ಖುಷ್ತಿ 78 79/2 79/ 79/ 0-03 0-12 
10. | ರಂಗೇಗೌಡ ಬಿನ್‌ ನಂಜೇಗೌಡ ರಂಗೇಗೌಡ 79/2 ಖುಷ್ಟಿ 79/1 79/3 79/2 79/2 0-01 0-40 
1. | ಮೂಡ್ಲಿಗೌಡ ಬಿನ್‌ ದಾಸೇಗೌಡ ಮೂಡ್ಲಿಗೌಡ 79/3 ಖುಷ್ಕಿ 79/2 79/5,6 79/3 79/3 0-01 0-40 
ಡಿ. ರಂಗೇಗೌಡ ಬಿನ್‌ ಅಜ್ಜೀಗೌಡ ರಂಗಪ್ಪ 
ರಂಗಪ್ಪ ಬಿನ್‌ ದೊಡ್ಡೇಗೌಡ 
12. | ಬಿ. ರಂಗಪ್ಪ ಬಿನ್‌ ಬೋರಯ್ತ ಬೋರಯ್ಯ 79/6 ಖುಷ್ಟಿ 79/3 79/6 79/5,6 79/7 0-01 0-12 
13. | ಸುರೇಶ ಬಿನ್‌ ನಂಜಪ ಸುರೇಶ 79/7 ಖುಷ್ಟಿ 79/7 79/7 79/6 79/7 0-05 0-20 
14. | ಎಸ್‌.ಬಿ. ಭೈರಪ್ಪ ಬಿನ್‌ ಬ್ಯಾಟಪ್ಪೇಗೌಡ ಎಸ್‌.ಬಿ. ಭೈರಪ್ಪ, ನಾಗೇಶ 81/ಎ ಖುಷ್ಕಿ 81/ಎ 81/ಬಿ 81/ಬಿ 81/ಎ 0-01/2 0-04 
ನಾಗೇಶ್‌ ಬಿನ್‌ ಸಿದ್ದಪ್ಪ, ಬಿ. ರಾಮಯ್ಯ 
ಭೈರಪ್ಪ ಬಿನ್‌ ಸಿದ್ದಪ್ಪ 
ರಂಗಪ್ಪ ಬಿನ್‌ ಸಿದ್ದಪ್ಪ 
ಬಿ. ರಾಮಯ್ಯ ಬಿನ್‌ ಬ್ಯಾಟಪ್ಪ 
15. | ಆರ್‌. ರಾಮಣ್ಣ ಬಿನ್‌ ರಂಗಯ್ಯ ಬಿ. ಗೌರಮ್ಮ 81/ಬಿ ಖುಷ್ಕಿ 81/ಬಿ 82/ಬಿ 82/1ಎ1ಬಿ 81/ಎ2ಬಿ 0-04 0-16 
ಬಿ. ಗೌರಮ್ಮ ಕೋಂ ಬಿ. ಬೈರಪ್ಪ ಆರ್‌. ರಾಮಣ್ಣ 
16. | ಕಪನಿ ಬಿನ್‌ ಯಾಲಕ್ಕಿ ಎಸ್‌.ಬಿ. ಭೈರಪ್ಪ, ಕಪನಿ 81/2ಎ ಖುಷ್ಕಿ 81/ಬಿ 81/ಬಿ 81/ಬಿ 81/2ಬಿ 0-01/2 0-04 
ಎಸ್‌.ಬಿ. ಭೈರಪ್ಪ ಬಿನ್‌ ಬ್ಯಾಟೇಗೌಡ, ನಾಗೇಶ ಬಿ. ರಾಮಯ್ಯ 
ನಾಗೇಶ ಬಿನ್‌ ಸಿದ್ದಪ್ಪ 
ಭೈರಪ್ಪ ಬಿನ್‌ ಸಿದ್ಧಪ್ಪ 
ರಂಗಪ್ಪ ಬಿನ್‌ ಸಿದ್ಧಪ್ಪ, 
ಬಿ.ರಾಮಯ್ತ ಬಿನ್‌ ಬ್ಯಾಟಪ 
17. | ಬಿ. ಗೌರಮ್ಮ ಕೋಂ ಎಸ್‌.ಬಿ. ಬೈರಪ್ಪ ಬಿ. ಗೌರಮ್ಮ 81/2ಬಿ ಖುಷ್ತಿ 81/2ಬಿ 81/2ಬಿ 81/2ಬಿ, 1ಬಿ | 81/2ಬಿ2ಎ 0-07 0-28 
18. | ಜಯಮ್ಮ ಕೋಂ ಮೂಡ್ತಿಗಿರಯ್ತ ಕರೇತಿಮ್ದಯ್ಯ, ಜಯಮ್ಮ 821ಎ ಖುಷ್ಟಿ 71/ 82/ಎ 82/ಎ 82/1ಎ1 0-01 0-12 
19. | ಮೂಡ್ಲಗಿರಿಯಪ್ಪ ಬಿನ್‌ ಗಿರಿಯಪ್ಪ ಮೂಡ್ಲಗಿರಿಯಪ್ಪ 82/2ಎl ಖುಷ್ಕಿ 71/ 72/2ಎl 28/ಎ 82/2ಎl 0-07 0-32 
ರಂಗಯ್ಯ ಬಿನ್‌ ದೊಡ್ಡೇಗೌಡ ರಂಗಯ್ಯ 
ಪುಟ್ಟರಂಗಯ್ತ ಬಿನ್‌ ದೊಡ್ಡೇಗೌಡ ಪುಟ್ಟರಂಗಯ್ದ 














































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೨೬೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೆ 
1 2 3 4 5 6 7 8 9 10 11 
20. | ನಿಂಗಯ್ಯ ಬಿನ್‌ ನಂಜನಾಯ್ಕ ನಿಂಗಯ್ಯ, ಬೊಮ್ಮಯ್ಯ 82/3 ಖುಷ್ಠಿ 82/3 82/3 82/2ಎ1 81/ಬಿ 0-04 0-16 
ಬೊಮ್ಮಯ್ಯ ಬಿನ್‌ ನಂಜನಾಯ್ಕ 
21. | ಶ್ರೀರಂಗೇಗೌಡ ಬಿನ್‌ ಶ್ರೀರಂಗೇಗೌಡ 2/4 ಖುಷ್ಕಿ 7/ ರಸ್ತೆ 2/3 2/4 0-18 0-80 
ಆರ್‌. ಶಿವರಾಮಯ್ಯ 
ಒಟ್ಟು 2-23 
ಗ್ರಾಮ: 2. ದೊಡ್ಡಶೆಟ್ಟಿಕೆರೆ 
22 ರಂಗಯ್ಯ ಬಿನ್‌ ಮಾಯಣ್ಣ, ರಂಗಯ್ಯ, ಚಿಕ್ಕಹುಚ್ಚಯ್ಯ, 8/1 ಖುಷ್ಕಿ $ 8 110/2 9/7 0-06 0-24 
ಕೆ.ಆರ್‌. ಜಯಮ್ಮ ಕೋಂ ಡಿ. ರಾಮಯ್ಯ ರಾಮಯ್ಯ, ಕೆ.ಆರ್‌. ಜಯಮ್ಮ 
ಚಿಕ್ಕಹುಚ್ಚಯ್ಯ ಬಿನ್‌ ದೊಡ್ಡಲಿಂಗಯ್ಯ ಶಿವನಂಜಪ್ಪ 
ಶಿವನಂಜಪ್ಪ ಬಿನ್‌ ರಂಗಯ್ಯ ಡಿ.ಆರ್‌. ರಾಜಶೇಖರ್‌ 
ಡಿ.ಆರ್‌. ರಾಜಶೇಖರ್‌ ಬಿನ್‌ ರಂಗಯ್ಯ 
23. ರಂಗಯ್ಯ ಬಿನ್‌ ಮಾಯಣ್ಣ, ರಂಗಯ್ಯ, ಚಿಕ್ಕಹುಚ್ಚಯ್ಯ, 8/2 ಖುಷ್ಕಿ $ 8 110/2 9/7 0-02 0-08 
ಕೆ.ಆರ್‌. ಜಯಮ್ಮ ಕೋಂ ರಾಮಯ್ಯ, ಕೆ.ಆರ್‌. ಜಯಮ್ಮ 
ಡಿ. ರಾಮಯ್ಯ, ಚಿಕ್ಕಹುಚ್ಚಯ್ಯ ಬಿನ್‌ ಶಿವನಂಜಪ್ಪ 
ದೊಡ್ಡಲಿಂಗಯ್ಯ ಡಿ.ಆರ್‌. ರಾಜಶೇಖರ್‌ 
ಶಿವನ೦ಜಪ್ಪ ಬಿನ್‌ ರಂಗಯ್ಯ 
ಡಿ.ಆರ್‌. ರಾಜಶೇಖರ್‌ ಬಿನ್‌ ರಂಗಯ್ಯ 
24. | ರಂಗಸ್ವಾಮಿ ಬಿನ್‌ ನಂಜಪ್ಪ ರಂಗಸ್ವಾಮಿ 9/4 ಖಷ್ಠಿ 90/4 9/4 9/5 10/2 0-02 1/2 | 0-16 
ರಮೇಶ್‌ ಬಿನ್‌ ನಂಜಪ್ಪ ರಮೇಶ್‌ 
25. | ಡಿ. ನಂಜುಂಡಯ್ಯ, ಚನ್ನಲಿಂಗಯ್ಯ ಡಿ. ನಂಜುಂಡಯ್ಯ 9/5 ಖುಷ್ಕಿ 9/5 9/5 9/6 9/4 0-02 1/2 | 0-16 
ಚನ್ನಲಿಂಗಯ್ಯ 
26. | ಟಿ. ಗಿರಿಯಪ್ಪಗೌಡ, ತಿಮ್ಮಮ್ಮ ಟಿ. ಗಿರಿಯಪ್ಪಗೌಡ 9/6 ಖುಷ್ಕಿ 9/6 9/6 9/7 9/5 0-02 0-20 




























































































೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 

1 2 3 4 5 7 8 10 11 

27. | ರಂಗಪ್ಪ ಬಿನ್‌ ಚನ್ನಯ್ಯ ರಂಗಪ್ಪ 9/7 ಖುಷ್ಠಿ 9/7 9/7 8 9/6 0-02 0-16 

28. | ತಿಮ್ಮಯ್ಯ ಬಿನ್‌ ಮೂಡ್ಲಿ ತಿಮ್ಮಯ್ಯ 10/2 ಖಷ್ಠಿ 10/2 9/4 10/3 10/3 0-02 1/2 | 0-16 

29. | ತಿಮ್ಮೇಗೌಡ, ಮಾಯಮ್ಮ ತಿಮ್ಮೇಗೌಡ 10/3 ಖುಷ್ಠಿ 10/3 10/3 10/2 10/4 0-02 1/2 | 0-16 

30. | ಡಿ.ಆರ್‌. ಬೋರೇಗೌಡ ಬಿನ್‌ ರಂಗಯ್ಯ ಡಿ.ಆರ್‌. ಬೋರೇಗೌಡ 10/4 ಖುಷ್ಕಿ 10/4ಎ 10/2ಎ 10/3 10/5 0-02 0-16 
ಲಕ್ಷ್ಮಮ್ಮ ಕೋಂ ದೊಡ್ಡಯ್ಯ ಲಕ್ಷ್ಮಮ್ಮ 

3. | ನಂಜಪ್ಪ ಬಿನ್‌ ರಂಗೇಗೌಡ ನಂಜಪ್ಪ 10/5 10/5 10/5 10/4ಎ 10/6ಬಿ 0-02 0-12 
ನಂಜಪ್ಪ ಬಿನ್‌ ರಂಗೇಗೌಡ 

32. | ರಂಗೇಗೌಡ ಬಿನ್‌ ಅಪ್ಪಣ್ಣಗೌಡ ಕಪನಯ್ಯ, ನಂಜಪ್ಪ, 10/6ಬಿ 10/6ಬಿ 10/6ಬಿ 10/5ಬಿ 10/7ಬಿ 0-03 0-12 
ನಂಜಪ್ಪ ಬಿನ್‌ ರಂಗೇಗೌಡ ರಂಗೇಗೌಡ 

33. | ರಂಗೇಗೌಡ ಬಿನ್‌ ಜವರೇಗೌಡ ರಂಗೇಗೌಡ 10/ಬಿ ಖಷ್ಠಿ 10/7ಬಿ 10/7ಬಿ 10/6ಬಿ 11/1 0-02 0-12 

34. | ಲಕ್ಷ್ಮಮ್ಮ ಕೋಂ ಮುದ್ದೇಗೌಡ ಲಕ್ಷ್ಮಮ್ಮ 11/1 ಖಷ್ಠಿ 11/1 11/1 10/7ಬಿ 11/7ಬಿ 0-01 1/2 | 0-08 

35. | ಲಕ್ಷ್ಮಮ್ಮ ಕೋಂ ಮುದ್ದೇಗೌಡ ಲಕ್ಷ್ಮಮ್ಮ 11/2 ಖುಷ್ಠಿ 11/2 11/2 10/7ಬಿ 11/7ಬಿ 0-01 1/2 | 0-12 

36. ಪುಟ್ಟಯ್ಯ ಬಿನ್‌ ಪಡಿಯಪ್ಪ ಪುಟ್ಟಯ್ಯ 12 ಖುಷ್ಕಿ 12 12 11/2 13/ 0-04 0-28 
ಹುಚ್ಚಪ್ಪ ಜಿನ್‌ ಪಿಳ್ಳಯ್ಯ ಹುಚ್ಚಪ್ಪ 

37. ಜೆ. ರಂಗಯ್ಯ ಬಿನ್‌ ಜವರಯ್ಯ ಜೆ. ರಂಗಯ್ಯ 13/ ಖಷ್ಠಿ 13/ 13/ 12 13/0 0-02 0-16 

38. | ಕೆಂಪೇಗೌಡ ಬಿನ್‌ ಗಂಗಪ್ಪ ಕೆಂಪೇಗೌಡ 13/4 ಖಷ್ಠಿ 13/4 13/4 13/8,9 13/6 0-02 0-12 
ಹೇಮಾವತಿ ಕೋಂ ಕೆಂಪೇಗೌಡ ಹೇಮಾವತಿ 
ಜಿ. ಶಂಕರೇಗೌಡ ಬಿನ್‌ ಗಂಗಪ್ಪ ಜಿ. ಶಂಕರೇಗೌಡ 

39. | ರಂಗಪ್ಪ, ಲಕ್ಷ್ಮಮ್ಮ ರಂಗಪ್ಪ, ಲಕ್ಷ್ಮಮ್ಮ 13/6 ಖಷ್ಠಿ 13/6 13/6 13/4 13/7 0-02 0-12 

40. | ಹೇಮಾವತಿ ಕೋಂ ಕೆಂಪೇಗೌಡ ಹೇಮಾವತಿ 13/7 ಖಷ್ಠಿ 13/7 13/7 13/6 14/1 0-03 0-24 

41. | ರಂಗಪ್ಪ ಲಕ್ಷ್ಮಮ್ಮ ಲಕ್ಷ್ಮಮ್ಮ 13/8 ಖಷ್ಠಿ 13/9 13/8 13/0 13/4 0-02 0-08 










































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೨೬೫ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ಟಾಧೀನದ 
ಸಂ. ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ಪೆ. 
1 2 3 4 5 6 7 8 9 10 11 
42. | ಶಿವಣ್ಣ ಬಿನ್‌ ಗಂಗಯ್ಯ ಶಿವಣ್ಣ 13/0 ಖಷ್ಠಿ 13/0 13/0 13/ 13/8,9 0-02 0-12 
43. | ಡಿ.ಬಿ. ತಿಪ್ಪಣ್ಣಗೌಡ ಬಿನ್‌ ಬೋರಯ್ಯ ಬೋರಯ್ಯ 14/1 ಖಷ್ಠಿ 14/1 14/1 13/7 14/3 0-02 0-12 
ಬಿ. ಸಿದ್ದಲಿಂಗಯ್ಯ 
ಡಿ.ಬಿ. ತಿಪ್ಪಣ್ಣಗೌಡ 
44. | ಶಿವಲಿಂಗಯ್ಯ ಬಿನ್‌ ಲೇ. ನಂಜಯ್ಯ ಡಿ.ಎನ್‌. ನಾರಾಯಣಪ್ಪ, 14/3 ಖಷ್ಠಿ 14/3 14/3 14/1 14/4 0-02 0-12 
ಎಂ.ಎಸ್‌. ಲಕ್ಷ್ಮಮ್ಮ ಕೋಂ ಲೇ: ಡೊ.ಎನ್‌. ಶಿವಲಿಂಗಯ್ಯ, 
ರಂಗಪ್ಪ ಎಂ.ಎಸ್‌. ಲಕ್ಷ್ಮಮ್ಮ 
45. | ಜಯಮ್ಮ ಕೋಂ ಕಲ್ಕೆರೆ ರಂಗಯ್ಯ ಜಯಮ್ಮ 14/4 ಖುಷ್ಠಿ 14/4 14/4 14/3 14/5 0-02 0-12 
46. | ಮಾರಿಯಮ್ಮ ಕೋಂ ಪುಟ್ಟರಾಜಾಜಾರ್‌ ರಂಗಸ್ವಾಮಾಜಾರ್‌, 14/5 ಖುಷ್ಕಿ 14/5 14/5 14/4 14/6 0-02 0-12 
ರಂಗಸ್ವಾಮಾಚಾರ್‌ ಬಿನ್‌ ಶ್ಯಾಮಾಚಾರ್‌, ಮಾರಿಯಮ್ಮ 
ವರಲಕ್ಷ್ಮಮ್ಮ ಕೋಂ ನಾರಾಯಣಚಾರ್‌, ಗುರುಮೂರ್ತಿ 
ಗುರುಮೂರ್ತಿ ಬಿನ್‌ ಶ್ಯಾಮಾಚಾರ್‌ ವರಲಕ್ಷ್ಮಮ್ಮ 
47. | ತಿಮ್ಮೇಗೌಡ ಬಿನ್‌ ಹೊಸರಂಗಯ್ಯ ತಿಮ್ಮೇಗೌಡ 14/6 ಖುಷ್ಠಿ 14/6 14/6 14/5 14/7 0-02 1-12 
48. | ರಾಮಲಿಂಗಯ್ಯ ಬಿನ್‌ ವಿ. ರಂಗಯ್ಯ ರಾಮಲಿಂಗಯ್ಯ 14/7 ಖಷ್ಠಿ 14/7 14/7 14/6 14/8 0-02 0-12 
ಶಿವಲಿಂಗಯ್ಯ ಬಿನ್‌ ವಿ.ರಂಗಯ್ಯ ಶಿವಲಿಂಗಯ್ಯ 
49. | ಜಯಮ್ಮ ಬಿನ್‌ ಹುಚ್ಚೇಗೌಡ ಡಿ.ಆರ್‌. ಹುಚ್ಚೇಗೌಡ 14/8 ಖಷ್ಠಿ 14/8 14/8 14/7 15/ 0-02 0-12 
50. | ಡಿ.ಎಲ್‌. ರಂಗಸ್ಥಾಮಿ ಲೇ: ಟಿ. ಲಿಂಗಪ್ಪ ಲಿಂಗಣ್ಣ 15/1 ಖಷ್ಠಿ 15/ 15/ 14/8 15/2 0-02 0-16 
ಡಿ.ಎಲ್‌. ಚಂದ್ರಶೇಖರ್‌ ಬಿನ್‌ ಲೇ:ಟಿ. ಲಿಂಗಪ್ಪ 
ಡಿ.ಎಲ್‌. ಮಂಜಪ್ಪ ಬಿನ್‌ ಲೇ: ಟಿ. ಲಿಂಗಪ್ಪ 
ಡಿ.ಎಲ್‌. ಶಿವಶಂಕರ್‌ ಬಿನ್‌ ಲೇ:ಲಿಂಗಪ್ಪ 
51. | ಕೃಷ್ಣಪ್ಪ ಬಿನ್‌ ಚೌದ್ರಿರಂಗೇಗೌಡ ಕೃಷ್ಣಪ್ಪ 15/2 ಖಷ್ಠಿ 15/2 15/2 15/1 15/3 0-03 0-16 





















































೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ_ ರೂಪೆ 
1 2 3 4 5 6 7 8 9 10 11 
52. | ತಿಮ್ಮಪ್ಪ ಬಿನ್‌ ಮರಿಸ್ವಾಮಿಗೌಡ ಎಂ.ಲಿಂಗನ್‌ 15/3 ಖಷ್ಠಿ 15/3 15/3 15/2 15/6 0-03 0-16 
ಎಂ. ಲಿಂಗನ್‌ ಬಿನ್‌ ಮರಿಸ್ವಾಮಿಗೌಡ ತಿಮ್ಮಪ್ಪ 
5೨3. ಡಿ.ಆರ್‌. ರಂಗಪ್ಪ ಡಿ.ಆರ್‌. ರಂಗಪ್ಪ 15/4 ಖುಷ್ಕಿ 15/4 ಡಿ-10 15/3 ಡಿ-10 0-01 0-14 
ಡಿ.ಆರ್‌. ಗಂಗಾಧರ್‌ ಡಿ.ಆರ್‌. ಗಂಗಾಧರ್‌ 
ಡಿ.ಆರ್‌. ರಾಮಕೃಷ್ಣ ಡಿ.ಆರ್‌. ರಾಮಕೃಷ್ಣ 
54. ರಂಗಸ್ವಾಮಿ ಬಿನ್‌ ರಂಗಯ್ಯ ರಂಗಸ್ವಾಮಿ 105/8 ಖುಷ್ಕಿ ಗಡಿ 105/8 105/8 105/9 0-04 0-16 
55. | ಲಕ್ಷ್ಮಮ್ಮ ರಂಗಯ್ಯ ಲಕ್ಷ್ಮಮ್ಮ 105/9 ಖುಷ್ಕಿ 105/9 105/9 105/8 105/10 0-02 0-08" 
56. ಆರ್‌. ಆನಂದ್‌ ಬಿನ್‌ ಕೆ. ರಂಗಯ್ಯ ಆರ್‌. ಆನಂದ್‌ 105/0 ಖುಷ್ಕಿ 105/0 105/0 105/9 105/1 0-02 0-10 
57. ದೇವಮಣಿ ಕೋಂ ಡಿ. ರಾಮಯ್ಯ ದೇವಮಣಿ 105/1 ಖುಷ್ಕಿ 105/1 105/1 105/0 105/13 0-02 0-12 
58. ರಂಗಪ್ಪ ಬಿನ್‌ ಚನ್ನಯ್ಯ ರಂಗಪ್ಪ 105/3 ಖುಷ್ಕಿ 105/13 105/13 105/1 105/14 0-03 0-12 
59. ಡಿ.ಎಸ್‌. ಮೋಹನ್‌ ಕುಮಾರ್‌ ಡಿ.ಎಸ್‌. ಮೋಹನ್‌ಕುಮಾರ್‌ 105/14 ಖುಷ್ಕಿ 105/14 105/14 105/13 105/5 0-03 0-14 
ಬಿನ್‌ ಡಿ. ಶಿವಪ್ಪ 
60. ರಂಗಮ್ಮ ಕೋಂ ಕೃಷ್ಣಯ್ಯ ರಂಗಮ್ಮ 105/5 ಖುಷ್ಕಿ 105/5 105/5 105/14 106/5 0-01 0-04 
ಎನ್‌. ರಂಗಯ್ಯ ಬಿನ್‌ ನಂಜೇಗೌಡ ಎನ್‌. ರಂಗಯ್ಯ 
61. | ರಂಗಮ್ಮ ಕೋಂ ಕೃಷ್ಣಯ್ಯ ರಂಗಮ್ಮ 106/5 ಖಷ್ಠಿ 106/5 106/5 106/5 106/6 0-03 0-12 
ಎನ್‌. ರಂಗಯ್ಯ ಬಿನ್‌ ನಂಜೇಗೌಡ ಎನ್‌. ರಂಗಯ್ಯ 
62. | ಡಿ.ಎಲ್‌. ತಿಪ್ಪಣ್ಣ ಗೌಡ ಬಿನ್‌ ಈರಣ್ಣ 106/6 ಖಷ್ಠಿ 106/6 106/6 108/5 106/7 0-03 0-12 
ಎಂ.ಲಿಂಗಣ್ಣ ಡಿ.ಎಲ್‌. ತಿಪ್ಪಣ್ಣಗೌಡ 
ಈರಮ್ಮ ಕೋಂ ಎಂ. ಲಿಂಗಣ್ಣ 
63. | ಡಿ.ಆರ್‌. ಬೋರೇಗೌಡ ಬಿನ್‌ ಹೊಸರಂಗಯ್ಯ | ಡಿ.ಆರ್‌. ಬೋರೇಗೌಡ 106/7 ಖುಷ್ಕಿ 106/7 106/7 106/7 107/7 0-03 0-12 















































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ವಿ೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ 
ಸಂ. ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈೆ. 
1 2 3 4 5 6 7 8 9 10 11 
64. | ಬೆಟ್ಟೆಗೌಡ ಬಿನ್‌ ತಿಮ್ಮೇಗೌಡ ಬೆಟ್ಟೆಗೌಡ 107/ ಖುಷ್ತಿ 107/ 107/ 106/7 107/2 0-03 0-12 
65. | ಡಿ.ಆರ್‌. ರಂಗಪ್ಪ ಡಿ.ಆರ್‌. ರಂಗಪ್ಪ 107/2 ಖುಷ್ಕಿ 107/2 107/2 107/1 107/5ಎ 0-03 0-12 
ಡಿ.ಆರ್‌. ರಾಮಕೃಷ್ಣ, ಡಿ.ಆರ್‌. ರಾಮಕೃಷ್ಣ, 
ಡಿ.ಆರ್‌. ಗಂಗಾಧರಯ್ದ ಡಿ.ಆರ್‌. ಗಂಗಾಧರಯ, 
66. ಲಕ್ಷಮ್ಮ ಕೋಂ ರಂಗಪ ಲಕ್ಷ್ಮಣ್ಣ 107/4 ಮುಷ್ಟಿ 107/4 107/4 107/5ಬಿ 108 0-03 0-12 
67. ರಾಮನ್‌ ಬಿನ್‌ ರಂಗಯ್ಯ ರಾಮನ್‌ 107/5 ಮುಷ್ಟಿ 107/5 107/5 107/2 107/5ಬಿ 0-01 0-04 
68. | ದೊಡ್ಡೇಗೌಡ ಬಿನ್‌ ರಂಗನಾಯ್ತ ದೊಡ್ಡೇಗೌಡ 107/5ಬಿ ಖುಷ್ಟಿ 107/5ಬಿ 107/5ಬಿ 107/5ಬಿ 107/4 0-01 0-04 
69. ನಂಜಪ್ಪ ಬಿನ್‌ ರಂಗೇಗೌಡ ಲಕ್ಷ್ಮಮ್ಮ 108 ಖುಷ್ಕಿ 108 108 107/4 110/1 0-03 0-12 
ರಾಮಣ್ಣ ಬಿನ್‌ ಕಲ್ಕೆರೆ ರಂಗೇಗೌಡ ನಂಜಪ್ಪ 
ಲಕ್ಷ್ಮಮ್ಮ ಕೋಂ ಎಂ. ರಂಗಪ್ಪ ರಾಮಣ್ಣ 
ಶ್ರೀರಂಗನಾಥಸ್ವಾಮಿ ಇನಾಂ ಬೋರಮ್ಮ 
ಬೋರಮ್ಮ ಕೋಂ ಲೇ: ಲಕ್ಷ್ಮಣ 
70. ಮುದ್ದೇಗೌಡ ಬಿನ್‌ ಮುದ್ದೇಗೌಡ ಮುದ್ದೇಗೌಡ 110/1 ಮುಷ್ಟಿ 110/1 110/1 108 110/2 0-02 0-12 
7. | ಸಣ್ಣರಂಗಯ್ಯ ಕೆ.ಆರ್‌. ಜಯಮ್ಮ 110/2 ಖುಷ್ಕಿ 110/2 110/2 110/ 8 0-03 0-03 
ಕೆ.ಆರ್‌. ಜಯಮ್ಮ ಕೋಂ ಡಿ. ರಾಮಯ, 
ಒಟ್ಟು 2-39 7-45 
ಘೋಷ್ಟಾರೆ 
ಕ್ರಮ ಸಂಖ್ಯೆ ಗ್ರಾಮಗಳು ಮುಷ್ಟಿ ಭಾಗಾಯ್ತು ಒಟ್ಟು 
If ಚಿಕ್ಕಶೆಟ್ಟಿಕೆರೆ 2-23 - 2-23 
2; ದೊಡ್ಡಶೆಟ್ಟಿಕೆರೆ 2-39 - 2-39 
ಒಟ್ಟು 5-22 - 5-22 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.63 ಎಂ. ವೆಂಕಟೇಶಮೂರ್ತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 





೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ-6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ.52:ಭೂಸ್ಟಾಚ:2010, ದಿನಾಂಕ: 

ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಪ್ರವಾಸಿ ಮಂದಿರ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಅಗತ್ಯವಾಗಿದೆಯೆಂದು ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿಗಳವರ ಪತ್ರದ ಸಂ: ಎಲ್‌ಎಕ್ಯೂಸಿಆರ್‌55/07-08, 
ದಿನಾಂಕ:03.03.2010ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ.33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಇವರನ್ನು ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 














ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ನಂದಿಗುಡಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ರಿ. ಸ.ನಂ. ತರಹೆ ಚಕ್ಕುಬಂದಿ ಬೇಕಾಗುವ ಜಮೀನಿನ 
ಸಂ. ಅಂದಾಜು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ-ಗುಂ ರೂ.ಪ್ಪೆ. 
1 2 3 4 5 6 7 8 9 10 11 
1, ಸರೋಜಮ್ಮ ಕೋಂ ಮಾನಾಚಾರಿ, ಸರೋಜಮ್ಮ ಕೋಂ ಮಾನಾಚಾರಿ, 15 ಖುಷ್ಕಿ 16 12 15 ರಸ್ತೆ 0-39 3/4 | 1-40 
ರಮೇಶ, ಸತೀಶ ಬಿನ್‌ ಮಾನಾಚಾರಿ ರಮೇಶ, ಸತೀಶ ಬಿನ್‌ ಮಾನಾಚಾರಿ 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.88 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ-6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ.65:ಭೂಸ್ಟಾಚ:2010, ದಿನಾಂಕ:16.03.2011 

ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಡಿ.ಬಿ.ಕೆರೆ ಪಿಕಪ್‌ ಬಲದಂಡೆ ನಾಲೆಯ ಕೋಡಿಹಳ್ಳಿ ಮೈನರ್‌ ಕಾಲುವೆ ಮತ್ತು ರಸ್ತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು 

ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿಗಳವರ ಪತ್ರದ ಸಂ: ಎಲ್‌ಎಕ್ಕೂ.ಸಿಆರ್‌:101/09-10, ದಿನಾಂಕ:20.04.2010ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 


ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೨೬೯ 





ಮತ್ತು ಕರ್ನಾಟಕ ಕಾಯ್ದೆ.33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಇವರನ್ನು ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






























































ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ಗಂಗನರಸಿ 
ತ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಬೇಕಾಗುವ ಜಮೀನಿನ 
ಸಂ. ಅಂದಾಜು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ-ಗುಂ ರೂ.ಪೈ. 
1 2 3 4 5 6 1 8 9 10 11 
1. ಧರ್ಮಪ್ಪ ಬಿನ್‌ ಬಾರಿಕರ ಧರ್ಮಪ್ಪ ಬಿನ್‌ ಬಾರಿಕರ 107/22 ಖುಷ್ಕಿ 107/1 108/1 107/22 107/22 0-02 0-01 
ಹನುಮಂತಪ್ಪ ಹನುಮಂತಪ್ಪ 
2. | ತಿರುಕಪ್ಪ, ಲೋಕಪ್ಪ ಬಿನ್‌ ರಾಮಪ್ಪ ತಿರುಕಪ್ಪ, ಲೋಕಪ್ಪ ಬಿನ್‌ ರಾಮಪ್ಪ 108/2ಪಿ1 ಖಷ್ಠಿ 108/ 107/ಎ 108/2 108/2 0-33 1-56 
3. | ಕೊಪ್ಪದಬಸಪ್ಪ ಬಿನ್‌ ಮುದುಕಪ್ಪ ಕೊಪ್ಪದಬಸಪ್ಪ ಬಿನ್‌ ಮುದುಕಪ್ಪ 109/ಎಪಿ-ಪಿ1 | ಖುಷ್ಕಿ 108/2 109/2 109/ಎ1 109/ಎ1 0-06 | 0-03 
4. ಪರಸಪ್ಪ, ನಾಗರಾಜ, ಉಮೇಶ ಬಿನ್‌ ಪರಸಪ್ಪ, ನಾಗರಾಜ, ಉಮೇಶ ಬಿನ್‌ 109/2೩-೩1 ಖುಷ್ಕಿ 108/2 109/2 109/1ಎ1 109/1ಎ1 0-01 0-01 
ಚನ್ನಬಸಪ್ಪ ಚನ್ನಬಸಪ್ಪ 
5. | ಬಸಪ್ಪ ಬಿನ್‌ ಮುದುಕಪ್ಪ ಗುತ್ತೂರು ಬಸಪ್ಪ ಬಿನ್‌ ಮುದುಕಪ್ಪ ಗುತ್ತೂರು 109/2ಪಿ-ಪಿ3 ಖಷ್ಠಿ 108/2 109/2 109/ಎ1 109/ಎ1 0-02 | 0-01 
6. ಹಾಲಪ್ಪ ಬಿನ್‌ ಚನ್ನವೀರಪ್ಪ ಹಾಲಪ್ಪ ಬಿನ್‌ ಚನ್ನವೀರಪ್ಪ 110/ಪಿ-ಪಿ2 ಖುಷ್ಕಿ 109/1 113/1 110 110 0-04 0-02 
ಒಟ್ಟು 1-08 








ಪಿ.ಆರ್‌.90 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ.41/ಭೂಸ್ಸಾಗ್ರಾ-2010, ದಿನಾಂಕ:04.02.2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಏತ ನೀರಾವರಿ ನಾಲೆ ನಿರ್ಮಾಣಕ್ಕಾಗಿ ಅವಶ್ಯವಿದೆ ಎಂದು ರಾಮನಗರ 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ರಾಜಿಕಾ/ಎಲ್‌ಎಕ್ಯೂಸಿಆರ್‌:33/09-10, ದಿನಾಂಕ:18.09.2009 ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮದ 1894(ಕೇಂದ್ರ ಅಧಿನಿಯಮದ ಸಂಖ್ಯೆ: 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 61ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ಥಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಎಸ್‌ಆರ್‌:6/09-10) 























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗಾಮ: ಮಹಿಮನಹಳ್ಳಿ 

ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 

ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈೆ. 

1 2 3 4 5 6 7 8 9 10 11 

1. ಬಸವೇಗೌಡ ಉ। ಶೆಟ್ಟ ಬಿನ್‌ ಬಸವೇಗೌಡ ಉ। ಶೆಟ್ಟ ಬಿನ್‌ 3/4 ಖುಷ್ಕಿ 3/4 3/ ಸರ್ಕಾರಿ 3/7 0-15 0-45 

ಬಸವೇಗೌಡ ಉ। ಕರೇಗೌಡ ಬಸವೇಗೌಡ ಉ। ಕರೇಗೌಡ 3/2 ಓಣಿ 

2; ಕರೀಗೌಡ ಬಿನ್‌ ಚಲುವೇಗೌಡ ಕರೀಗೌಡ ಬಿನ್‌ ಚಲುವೇಗೌಡ 171/1 ಖುಷ್ಕಿ ಸರ್ಕಾರಿ ಮತ್ತು 171/ 171/4 171/5 0-16 0-48 
171/ 

3. ನರಸ ಬಿನ್‌ ಸಿಂಗ್ರಿ ನರಸ ಬಿನ್‌ ಸಿಂಗ್ರಿ 171/5 ಮುಷ್ಟಿ 171/5 171/3ಬಿ 171/1 ಸರ್ಕಾರಿ ಓಣಿ 0-07 0-21 

ಒಟ್ಟು 0-38 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.49 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೨೭೧ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ.3/ಭೂಸ್ಸಾಗ್ರಾ-2011, ದಿನಾಂಕ:05.02.2011 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಮನಗರ-ಮೈಸೂರು ನಡುವೆ ಜೋಡಿ ರೈಲ್ವೆ ರಸ್ತೆ ನಿರ್ಮಾಣ ಮಾಡಲು ಅಗತ್ಯವಿದೆ ಎಂದು 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ತುರ್ತು ವಿಧಿ 17(1)(4) ಹಾಗೂ ಕಲಂ 4(1)ರ ಅನ್ವಯ ಅಧಿಸೂಚನೆಯನ್ನು ಕ್ರಮಾಂಕ:ಎಲ್‌ಎಕ್ಕೂಎಸ್‌ಆರ್‌:97/09-10, ದಿನಾ೦ಕ:30.04.2010 ಹಾಗೂ ತಿದ್ದುಪಡಿ ಅಧಿಸೂಚನೆ 
ದಿನಾ೦ಕ:01.12.2010 ರಂದು ಅಧಿಸೂಜಿಸಲಾಗಿದ್ದುದರಿಂದ ಭೂಸ್ವಾಧೀನ ಕಾಯ್ದೆ ಕಲಂ 5(ಎ) ವಿಚಾರಣೆಯಿಂದ ವಿನಾಯ್ತಿ ನೀಡಲಾಗಿದೆ. 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ಥಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಕ್ಕೂ.ಸಿಆರ್‌:16/09-10) 


























ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ತೂಕು: ರಾಮನಗರ ಹೋಬಳಿ: ಕಸಬಾ ಗಾಮ: ರಾಮನಗರ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಸ್ಟ ಭೂಸ್ತಾಧೀನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ರೆ. 
1 2 3 4 5 6 7 8 9 10 11 
ಶೆಟ್ಟಿಹಳ್ಳಿ 
I ಬಸವಣ್ಣ ದೇವರು 170 ಖುಷ್ಕಿ 0-02.00 0-08.0 
ಖಾ.ನಂ. 0-01.04 0-04.0 
lt ಕೆಂಪಯ್ಯ ಬಿನ್‌ ಹೋರಿ ಸಿದ್ದಯ್ಯ 163/660ಬಿ ರೈಲ್ವೆ ಲೈನ್‌ 170ರ ಉಳಿಕೆ 169 170ರ 0.00.04 0-00.8 
2 ಮಹಮ್ಮದ ಅರೀಫ್‌ ಖುರೇಷಿ 96/4201/4 ರೈಲ್ವೆ 171 170 ಉಳಿಕೆ 
ಬಿನ್‌ ಗಫರ್‌ ಖುರೇಷಿ 171 
3. ಸಲೀಂ ಅಹಮ್ಮದ್‌ ಬಿನ್‌ ಬಷೀರ್‌ 93/4206 ಕೆಂಪಯ್ಯನ 170 169 ರಸ್ತೆ 
ಅಹಮ್ಮದ್‌ ಜಮೀನು 
2. ಎಂ. ಅಬ್ಬುಲ್‌ ಖಾದರ್‌ 171/1 ಖುಷ್ಕಿ ರೈಲ್ವೆ ಲೈನ್‌ 171ರ ಉಳಿಕೆ 170 171 0-01.12 0-05.0 
ಖಾ.ನಂ. ರೈಲ್ವೆ 171 ರಸ್ತೆ ರಸ್ತೆ 0-02.00 | 0-06.0 
1. ಮಹಮ್ಮದ್‌ ಅರೀಫ್‌ ಖುರೇಷಿ 96/420/ಎ ರೈಲ್ವೆ 171 ರಸ್ತೆ 172 0-00.04 0-00.8 
ಬಿನ್‌ ಗಫರ್‌ ಖುರೇಷಿ ರೈಲ್ವೆ 171 ರಸ್ತೆ 172 0-01.08 0-05.0 
2. ಸಾಬಾನ್‌ ಸಾಹೇಬ್‌ ಬಿನ್‌ ರಹೀಂ 90/ಎ/4206 
ಸಾಬ್‌, 
3. ಪೈರೋಜ್‌ ಜಹಾಂ ಕೋಂ 4205 
ಸಮೀವುಲ್ಲಾ 
4. ಮಹಮ್ಮದ್‌ ಸಾದಿಕ್‌ ಪಾಷ ಬಿನ್‌ 135/113/4161 
ಮಹಮದ್‌ ಗೌಸ್‌ 











































































































೨೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪ್ರೆ. 
1 2 3 4 5 6 7 8 9 10 11 
3. ಬಸವಣ್ಣ ದೇವರು, ಸೈಯದ್‌ ಸೈಯದ್‌ ಅಬ್ದುಲ್‌ ರೆಹಮಾನ್‌ 172 ಖುಷ್ಕಿ ರೈಲ್ವೆ ಲೈನ್‌ 172/2 171 173 0-02.08 0-08.0 
ಅಬ್ದುಲ್‌ ರೆಹಮಾನ್‌ ಖಾ.ನಂ. 
376/833/ಎ೦/ 
72 
4. ಕಾರ್ಯದರ್ಶಿ ರೇವಣಸಿದ್ದೇಶ್ವರ ಕಾರ್ಯದರ್ಶಿ ರೇವಣಸಿದ್ದೇಶ್ವರ 173/ ಖುಷ್ಕಿ ರೈಲ್ವೇ ಲೈನ್‌ 173/ 172 173/2 0-03.12 0-12.0 
ದೇವರು, ಶೆಟ್ಟಿಹಳ್ಳಿ ಬೀದಿ, ದೇವರು, ಶೆಟ್ಟಿಹಳ್ಳಿ ಬೀದಿ, ರಾಮನಗರ 
ರಾಮನಗರ 
5. ಚಿಕ್ಕಣ್ಣಾಚಾರಿ 173/2ಎ, 3ಎ ಖುಷ್ಕಿ 
173/2ಎ, 3ಬಿ ರೈಲ್ವೆ 173/2ಎ3ಬಿ 173/2ಎ3ಬಿ ಓಣಿ 0-00.12 0-02.0 
1. ಶೌಕತ್‌ ಅಹಮ್ಮದ್‌ ಬಿನ್‌ ಎಂ. ಖಾ.ನಂ. 
ಕದೀರ್‌ ಅಹಮ್ಮದ್‌ ಸಾಬ್‌, 29/4147 ರೈಲ್ವೆ 173/2 ಎ3ಬಿ ರಸ್ತೆ ರಸ್ತೆ 0-02.08 0-08.0 
2. ಮಹಮ್ಮದ್‌ ಅಕ್ರಮ ಬಿನ್‌ 18/4156ಎ 
ಅಬ್ದುಲ್‌ ಸಲಾಂ 
6. ಕೆಂಪಯ್ಯ ಉ॥ ಪಾಪಣ್ಣ ಬಿನ್‌ 1. ಬಿ.ಎಸ್‌. ನಾಗರತ್ನಮ್ಮ ಕೋಂ 177 ಖುಷ್ಕಿ 177ರ ರೈಲ್ವೆ ಲೈನ್‌ 177ರ ಉಳಿಕೆ ಓಣಿ 1-20.00 0-02.8 
ಹೋರಿಸಿದ್ದೇಗೌಡ, ಬಿ.ಎಸ್‌. ಸಿ. ಹೊನ್ನೇಗೌಡ ಉಳಿಕೆ 
ನಾಗರತ್ನಮ್ಮ ಕೋಂ 2. ಪುಟ್ಟತಾಯಮ್ಮ ಕೋಂ ಲೇ॥ 
ಸಿ.ಹೊನ್ನೇಗೌಡ, ಪುಟ್ಟತಾಯಮ್ಮ ಕೆಂಪಯ್ಯ ಉ॥ ಪಾಪಣ್ಣ 
ಕೋಂ ಲೇ॥ ಕೆಂಪಯ್ಯ ಉ॥ 
ಪಾಪಣ್ಣ 
ಒಟ್ಟು 1-38.08 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಪಿ.ಆರ್‌.51 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ, (ಭೂಸ್ನಾಧೀನ-2 ಮತ್ತು ಪುನರ್ವಸತಿ) 


